ಕರ್ನಾಟಕ ವಿ ಪರಿಷತ್‌ 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು ಶ್ರೀ ಅ. ದೇವೇಗೌಡ (ಪದವಿಧರರ ಕೇತ್ರದಿಂದ 
ಚುನಾಯಿತರಾದವರು) 


ಉತರಿಸಬೇಕಾದ ದಿನಾ೦ಕ 13.12.2021 


ಉತ್ತರಿಸುವ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


ಪುಶ್ನೆಗಳು ಉತ್ತರಗಳು 
ಸಂ 


ಬಿಎಂಸಿಆರ್‌ಐ ನಲ್ಲಿ ದಿನಾಂಕ: 28.08.2017ರಂದು 
ನಡೆದ 24ನೇ ಆಡಳಿತ ಪರಿಷತ್ತಿನ ಸಭೆಯ 
ವಿಷಯಸೂಚಿ 19ರಲ್ಲಿ ಸಂಸ್ಥೆಯಲ್ಲಿ ಸರ್ಜಿಕಲ್‌ 
ಅಂಕಾಲಜಿ ವಿಭಾಗವನ್ನು ಹೊಸದಾಗಿ ಪ್ರಾರಂಭಿಸಲು 
ವಿವರವಾದ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿ, 
ಅನುಮತಿ ಪಡೆಯುವಂತೆ ನಿರ್ಣಯಿಸಲಾಗಿದೆ. 


ಅ) | ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು 
ಸಂಶೋಧನಾ ಸಂಸ್ಥೆಯಲ್ಲಿ ಸರ್ಜಿಕಲ್‌ 
ಆಂಕಾಲಜಿ ವಿಭಾಗವನ್ನು ಆರ್ಥಿಕ 
ಇಲಾಖೆಯ ಅನುಮೋದನೆ ಪಡೆದು 
ಆರಂಭಿಸಲು ದಿನಾಂಕ: 22.08.2017 
ರಂದು ಮಾನ್ಯ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ 
ಸಜಿವರ ಅಧ್ಯಕ್ಷತೆಯಲ್ಲಿ ನಡೆದ 24 ನೇ 
ಆಡಳಿತ ಪರಿಷತ್‌ ಸಭೆಯಲ್ಲಿ, 
ತೀರ್ಮಾನವಾಗಿರುವುದು ನಿಜವಲ್ಲವೇ; 
ಆ) ಸದರಿ ವಿಭಾಗದ ಅವಶ್ಯಕತೆ ಇದ್ದರೂ | ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು 
ಇಲ್ಲಿಯವರೆಗೆ ಸದರಿ ಆಂಕಾಲಜಿ | ಸಂಶೋಧನಾ ಸಂಸ್ಥೆಗೆ ಆರ್ಥಿಕ ಇಲಾಖೆಯ 
ವಿಭಾಗವನ್ನು ಆರಂಭಿಸದಿರಲು | ಸಹಮತಿಯೊಂದಿಗೆ ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 
ಕಾರಣವೇನು? 378 ಎಂಎಂಸಿ 2017, ದಿನಾ೦ಕ: 16.01.2018 ರಲ್ಲಿ 
ಶಸ್ತ್ರ ಚಿಕಿತ್ಸಾ ಶಾಸ್ತ ವಿಭಾಗದಲ್ಲಿರುವ 01 ಸಹಾಯಕ 
ಪ್ರಾಧ್ಯಾಪಕರ ಹುದ್ದೆಯನ್ನು ಈ ಕೆಳಕಂಡ 
ಷರತ್ತಿಗೊಳಪಟ್ಟು ಸಹಾಯಕ ಪ್ರಾಧ್ಯಾಪಕರು, 
ಸರ್ಜಿಕಲ್‌ ಅಂಕಾಲಜಿ ಎಂದು 
ಮರುಪದನಾಮೀಕರಣ ಮಾಡಲಾಗಿರುತ್ತದೆ. 


(1) ಮೇಲ್ಕಂಡಂತೆ ಮರುಪದನಾಮೀಕರಣ 
ಗೊಳಿಸಲಾಗಿರುವ ಸಹಾಯಕ ಪ್ರಾಧ್ಯಾಪಕರು, 
ಸರ್ಜಿಕಲ್‌ ಅಂಕಾಲಜಿ ವಿಭಾಗ ಈ ಹುದೆಗೆ 
ಶಸ್ತ್ರಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರ 
ಹುದೆಗೆ ಈ ಹಿಂದೆ ಪಾವತಿಸಲಾಗುತ್ತಿದ್ದ ವೇತನ 
ಭತ್ಯೆಗಳನ್ನು ಮಾತ್ರ ಪಾವತಿಸತಕ್ಕದ್ದು. ಇದನು 

ಹೊರತುಪಡಿಸಿ, ಈ ಹುದೆಗೆ ಯಾವುದೇ ಹೆಚ್ಚಿನ“ 
ಆರ್ಥಿಕ ಹೊರೆ ಉಂಟಾಗತಕ್ಕದ್ದಲ್ಲ. 


ಸ೦ಖ್ಯೆ: ಎ೦ಇಡಿ 600 ಎಂಎಂಸಿ 2021 


(2) ಮೇಲ್ಕಂಡಂತೆ ಮರುಪದನಾಮೀಕರಣ 
ಗೊಳಿಸಲಾಗಿರುವ ಶಸ್ತ್ರಚಿಕಿತ್ಸಾ ವಿಭಾಗದ ಸಹಾಯಕ 
ಪ್ರಾಧ್ಯಾಪಕರ ಹುದ್ದೆಯನ್ನು ಮತ್ತೊಮ್ಮೆ ಸೃಜಿಸಲು 
ಪ್ರಸ್ತಾವನೆ ಸಲ್ಲಿಸತಕ್ಕದ್ದಲ್ಲ. 


ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು 
ಸಂಶೋಧನಾ ಸಂಸ್ಥೆಯಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಡಿ 
ಸರ್ಜಿಕಲ್‌ ಅಂಕಾಲಜಿ ವಿಭಾಗವನ್ನು ಒಳಗೊಂಡಂತೆ 
ಹೊಸದಾಗಿ ತೆರೆಯಲು ಪ್ರಸ್ತಾವನೆಯನ್ನು ಆರ್ಥಿಕ 
ಇಲಾಖೆಗೆ ಕಳುಹಿಸಲಾಗಿದ್ದು, ದಿನಾಂಕ: 03.03.2021ರ 
ಆರ್ಥಿಕ ಇಲಾಖೆಯ ಅಭಿಪ್ರಾಯದಲ್ಲಿ “ಪ್ರಸ್ತುತ 
ಕಿದ್ಧಾಯಿ ಸಂಸ್ಥೆಯಲ್ಲಿ Medical Oncology and 
Surgical Oncology ಗೆ ಸಂಬಂಧಿಸಿದ 
ಡಿಪಾರ್ಟ್‌ಮೆಂಟ್‌ಗಳು ಇರುವುದರಿಂದ, 
ಬಿಎಂಸಿಆರ್‌ಐ ಯಲ್ಲಿ 2 ಯುನಿಟ್‌ ಸೃಜಿಸುವ ಹಾಗೂ 
ಅದಕ್ಕೆ 2 ಹುದ್ಮೆಗಳನ್ನು ಸೃಜಿಸುವ ಪ್ರಸ್ತಾವನೆಯನ್ನು 
ಕೈಬಿಡಲು ತಿಳಿಸಿದೆ. * 


es 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


